


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಜುಲೈ ೯, ೨೦೧೫ (ಆಷಾಢ ೧೮, ಶಕ ವರ್ಷ ೧೯೩೭) ಸಂಚಿಕೆ ೨೮ 
Volume 150 Bengaluru, Thursday, July 9, 2015 (Ashadha 18, Shaka Varsha 1937) Issue 28 
ಭಾಗ ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಕಂದಾಯ ಸಚಿವಾಲಯ, 
ಭೂಸ್ವಾಧೀನ ಕಾಯ್ದೆ ಕಲಂ 6(1)ರನ್ಹಯ ಘೋಷಣೆ 
ಕ್ರಮಾಂಕ: ಕಂಇ/ 155/ ಭೂಸ್ವಾಬೆ/ 2014, ದಿನಾಂಕ: 08-07-2015. 


ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಸಂಪರ್ಕ ರಸ್ತೆಗಾಗಿ ಬೇಕಾಗಬಹುದೆಂದು 


ಗೃಹ ಮಂಡಳಿಯ ಆಯುಕ್ತರವರ ಕ್ರಮಾಂಕ: ಕಗೃಮಂ/ ಭೂಸ್ವಾವಿ/ 09/ 2013-14, ದಿನಾ೦ಕ: 02-12-2013ರ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 


ಕರ್ನಾಟಕ ಸರ್ಕಾರದವರು 1991ನೇ ಸಾಲಿನ ಕರ್ನಾಟಕ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಕೇಂದ್ರ ಅಧಿನಿಯಮ 
(15ಎ ಪ್ರಕರಣ ಉಪಪ್ರಕರಣ (2) ಮತ್ತು 6(1ಎ) ಪ್ರಕರಣದ ಮೇರೆಗೆ ಮತ್ತು The Right to Fair Compensation and Transparency in 
Land Acquisition, Rehabilitation and Resettlement Act, 2013ರ ಪ್ರಕರಣ 114(2)ರಲ್ಲಿ ಅವಕಾಶ ಕಲ್ಪಿಸಿರುವ ಮೇರೆಗೆ ಗೃಹ ಆಯುಕ್ತರ 
ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಿದ್ದಾರೆ. ಸದರಿ ಭೂಸ್ವಾಧೀನ 
ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನು ಮೇಲಿನ ಉದ್ದೇಶಕ್ಕಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 

ಸದರಿ ಭೂಸ್ವಾಧೀನ ಅಧಿನಿಯಮ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, 
ಬೆಂಗಳೂರು ಇವರನ್ನು ಸದರಿ ಜಮೀನಿನ ಸಂಬಂಧದಲ್ಲಿ ಮುಂದಿನ ಎಲ್ಲಾ ನಡವಳಿಕೆಗಳನ್ನು ಕೈಗೊಳ್ಳಲು ಗೃಹ ಆಯುಕ್ತರ ಪ್ರಶಾಸನ ಕಾರ್ಯಗಳನ್ನು 
ನಿರ್ವಹಿಸುವಂತೆ ಈ ಮೂಲಕ ನೇಮಿಸಲಾಗಿದೆ ಮತ್ತು ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು ಪಡೆಯುವಂತೆ ಸದರಿ ಅಧಿನಿಯಮದ 
7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. 


ಸದರಿ ಜಮೀನಿನ ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು, ಇವರ ಕಾರ್ಯಾಲಯದಲ್ಲಿ 


ಪರಿಶೀಲನೆಗಾಗಿ ಇಡಲಾಗಿದೆ. 


(೩೯೭) 






















































































ರ೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೬ 
ಅನುಸೂಚಿ 
ಜಿಲ್ಲೆ: ಬೆಂಗಳೂರು ತಾಲ್ಲೂಕು: ಆನೇಕಲ್‌ ಹೋಬಳಿ:ಅತ್ತಿಬೆಲೆ ಗ್ರಾಮ: ಇಗ್ಗಲೂರು 
ಜಮೀನಿನ 
ಕ್ರ ಸರ್ವೆ. ಚಕ್ಕುಬಂಧಿ ಆಕಾರ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ತರಹೆ ವಿಸ್ತೀರ್ಣ 
ಸಂ. ನಂ ಹೆ ರೂ.ಪೈ 
ಪೂರ್ವ ಸ.ನಂ ಪಶ್ಚಿಮ ಸ.ನಂ ಉತ್ತರ ಸನಂ | ದಕ್ಷಿಣ ಸ.ನಂ ಎ.ಗುಂ. 
78/ರ ಉಳಿಕೆ 1-04 
| |ಪ.ಮುನಿಸ್ತಾಮಯ್ದ ಬಿನ್‌ ಪುಳ್ಳಪ ಪ.ಮುನಿಸ್ತಾಮಯ್ಮ ಬಿನ್‌ ಪುಳ್ಳಪ 78/ ಖುಷ್ಕಿ 78/2 28 78/2, 78/3 1.70 
ವ ಸ್ರ ೪ಬ ವ ಸ್ರಿ ೪ಬ ಭಾಗ93, 82 0-02(ಖ) 
ಶ್ರೀ ಆರ್‌. ಶ್ರೀನಿವಾಸ ರೆಡ್ಡಿ ಬಿನ್‌ ಲೇ. ಶ್ರೀ ಆರ್‌. ಶ್ರೀನಿವಾಸ ರೆಡ್ಡಿ ಬಿನ್‌ ಲೇ. ಸಸ 
2 |ವಿ. ರಾಮರೆಡ್ಡಿ, ಆರ್‌. ಗೋಪಾಲ ರೆಡ್ಡಿ ಬಿನ್‌ ವಿ. ರಾಮರೆಡ್ಡಿ, ಆರ್‌. ಗೋಪಾಲ ರೆಡ್ಡಿ ಬಿನ್‌ 78/2 ಖುಷ್ಕಿ 77 78/, 78/3 79, 82 78/2ರ ಉಳಿಕೆ ಬು 0.80 
ಲೇ. ವಿ. ರಾಮರೆಡ್ಡಿ, ಲೇ. ವಿ. ರಾಮರೆಡ್ಡಿ, 
ಶ್ರೀಮತಿ ನಂಜಮ್ಮ ಕೋಂ ಲೇ. ಶ್ರೀಮತಿ ನಂಜಮ್ಮ ಕೋಂ ಲೇ. ಎಸ್‌.ಕೆ. 1-00 
3 (ಎಸ್‌.ಕೆ. ನಾರಾಯಣಪ, ಶ್ರೀಮತಿ ಅನಾಮಿಕ ಪಾಟೆ | ನಾರಾಯಣಪ್ಪ, ಶ್ರೀಮತಿ ಅನಾಮಿಕ ಪಾಟ್ಟೆ 78/3 ಖುಷ್ಕಿ 78/2, 29, 78/ 78/ರ ಉಳಿಕೆ 1.58 
ನನ್ನ ವ ky ಬ ನ 0-11(ಖ) 
ಕೋಂ ನವನೀತ್‌ ಪಾಟ್ನೆ, ಭೂ.ಪ ಕೋಂ ನವನೀತ್‌ ಪಾಟ್ನೆ, ಭೂ.ಪ 
4 1ಓಓ[!ಓ.ಐ.ಡಿ. (1.೧.೧. 82 ಮುಷ್ಠಿ 79 78, 82ರ ಉಳಿಕೆ 82ರ ಉಳಿಕೆ 78 0-09 0-36 
3-01 
ಒಟ್ಟು ವಿಸ್ತೀರ್ಣ 
0-20(ಖ) 
ಜಿಲ್ಲೆ: ಬೆಂಗಳೂರು ತಾಲ್ಲೂಕು: ಆನೇಕಲ್‌ ಹೋಬಳಿ: ಜಿಗಣಿ ಗ್ರಾಮ: ರಾಮಕೃಷ್ಣಪುರ 
ಕಮ ಚಕ್ಕುಬಂಧಿ ಜಮೀನಿನ ಆಕಾರ 
ಪ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ. ನಂ ತರಹೆ 
ಸಂಖ್ಯೆ ಪೂರ್ವ ಸನಂ | ಪಶ್ಚಿಮ ಸ.ನಂ ಉತ್ತರ ಸ.ನಂ ದಕ್ಷಿಣ ಸ.ನಂ ವಿಸ್ತೀರ್ಣ ಎ.ಗುಂ. | ರೂ.ಪೈ 
1-23 
1 ಆರ್‌. ಕೆ. ಶಾಲೆ ಆರ್‌. ಕೆ. ಶಾಲೆ 19ರ ಪೈಕಿ ಖುಷಿ 20, 21 ಓಣಿ 17, 18, 19ರ ಉಳಿಕೆ | 19ರ ಉಳಿಕೆ, 20 2.65 
9 ಜ್ಯ 
0-03(ಖ) 
2 ಆರ್‌. ಕೆ. ಶಾಲೆ ಆರ್‌. ಕೆ. ಶಾಲೆ 20ರ ಪೈಕಿ ತರಿ 21 19 16, 19, 21 20ರ ಉಳಿಕೆ 0-01 0.06 
20, 19ರ 0-23 
3 ಆರ್‌. ಕೆ. ಶಾಲೆ ಆರ್‌. ಕೆ. ಶಾಲೆ 21ರ ಪೈಕಿ ಭಾಗಾಯ್ತು 22 21 21ರ ಉಳಿಕೆ 1.20 
ಉಳಿಕೆ 0-02(ಖ) 
0-13 
4 ಆರ್‌. ಕೆ. ಶಾಲೆ ಆರ್‌. ಕೆ. ಶಾಲೆ 22ರ ಪೈಕಿ ಭಾಗಾಯ್ತು 23 21 22ರ ಉಳಿಕೆ 22ರ ಉಳಿಕೆ 0.65 
0-01(ಖ) 
5 ಆರ್‌. ಕೆ. ಶಾಲೆ ಆರ್‌. ಕೆ. ಶಾಲೆ 23ರ ಪೈಕಿ ತರಿ 24 22 23ರ ಉಳಿಕೆ 30 0-12 0.60 
6 ಆರ್‌. ಕೆ. ಶಾಲೆ ಆರ್‌. ಕೆ. ಶಾಲೆ 24ರ ಪೈಕಿ ತರಿ 26 23 24ರ ಉಳಿಕೆ 30 0-07 0.35 

































































ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ರ್ಕ 
ಕಮ ಚಕ್ಕುಬಂಧಿ ಜಮೀನಿನ ಆಕಾರ 
ಹ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ. ನಂ ತರಹೆ 
ಸಂಖ್ಯೆ ಪೂರ್ವ ಸನಂ | ಪಶ್ಚಿಮ ಸ.ನಂ ಉತ್ತರ ಸ.ನಂ ದಕ್ಷಿಣ ಸ.ನಂ ವಿಸ್ತೀರ್ಣ ಎ.ಗುಂ. | ರೂ.ಪೈ 
ಗ ಆರ್‌. ಕೆ. ಶಾಲೆ ಆರ್‌. ಕೆ. ಶಾಲೆ 26ರ ಪೈಕಿ ತರಿ 27 24 26ರ ಉಳಿಕೆ 30 0-05 0.25 
8 ಆರ್‌. ಕೆ. ಶಾಲೆ ಆರ್‌. ಕೆ. ಶಾಲೆ 27ರ ಪೈಕಿ ತರಿ 29 26 27ರ ಉಳಿಕೆ 30 0-04 0.20 
ಮದನಗಿರಿಯಮ್ಮ ಕೋಂ 
ನ ಭು ನಟ ಭಯ. ಮದನಗಿರಿಯಮ್ಮ ಕೋಂ ಜಂಜಪ್ಪ, 
ಸನದಿ ಸ ಕಾಕಪ್ಪ ಬಿನ್‌ ಸಿದ್ಧಪ್ಪ, 
ಇ! ನ್‌ 90. 9 ಡ್‌್‌ ಈ [od 
ಮುನಿವೆಂಕಟಪ್ಪ ಬಿನ್‌ ಸಿದ್ದಪ್ಪ, ಮುನಿಸಿದ್ದಪ್ಪ ಬಿನ್‌ ಸಿದ್ದಪ್ಪ, 
ಹ ಪರಿಕಬೇಶ್‌ ಟಕ್ಸ್‌ ಮುನಿವೆಂಕಟಪ್ಪ ಬಿನ್‌ ಸಿದ್ಧಪ್ಪ, 
ೋಟಿರಾಮಯ್ಣ್ಲ Rg ಘ 
ವಿಮ ಆರ್‌. ವೆಂಕಟೇಶ್‌ ಬಿನ್‌ ತೋಟರಾಮಯ್ಯ, 
ಷು ಬಸ ಪಟನಾ ಆರ್‌. ಹನುಮಂತಪ ಬಿನ್‌ 
ತ್ತ ks ಈ ಸ್ಯ ತೋಟರಾಮಯ್ಯ, 
ಜಸು ಜಿ.ಗುಂಡಪ ಬಿನ್‌ ಲೇ. ಮುನಿಯಲ್ಲಪ, 
9 ಮುನಿಯಲ್ಲಪ, ಚ ಲ್ಲ 28 ಮುಷ್ಠಿ 78/2 29/ 28ರ ಉಳಿಕೆ 29/, 29/2 0-03 0.10 
ಸ ಎಂ. ಸೀನಪ ಬಿನ್‌ ಮುನಿಯಲ್ಲಪ, 
ಎಂ. ಸೀನಪ್ಪ ಬಿನ್‌ ಮುನಿಯಲ್ಲಪ್ಪ, ಸ 1 
ದೊಣ್ಣಮುನಿಯಪ್ಪ ಜನ್‌... | ದಡದ್ಧಾಮುನಿಯಪ್ಪ ಬನ್‌ 
ಅಸ ದೊಡಮುನಿಯಪ, 
ದೊಡಮುನಿಯಪ, ಈ 
ಣಿ ಎಲ್ಲಪ ಬಿನ್‌ ದೊಣ್ಣೆಮುನಿಯಪ, 
ಎಲ್ಲಪ ಬಿನ್‌ ದೊಣ್ಣೆಮುನಿಯಪ, ನ ಈ ಇ 
ಸ್ಸ ಟ್ಟ ಆ ಮುನಿಯಮ್ಮ ಕೋಂ ಮೂರ್ತಿಗ, 
ಮುನಿಯಮ್ಮ ಕೋಂ ಮೂರ್ತಿಗ, ಈ 
ಈ 9 ಎಲ್ಲಪ್ಪ ಬಿನ್‌ ನಿಂಗಪ್ಪ 
ಸ ಮುನಿಯಪ್ಪ ತಿಕ್ಕಮುನಿಯಪ್ಪ 
ಮುನಿಯಪ್ಪ ಬಿನ್‌ ಚಿಕ್ಕಮುನಿಯಪ್ಪ, ನಿಯಪ್ಪ ಬಿನ್‌ ಚಿಕ್ಕಮುನಿಯಪ್ಪ, 
Hs | ಸಿ. ಗೋಪಾಲಪ ಬಿನ್‌ ಚಿಕ್ಕಮುನಿಯಪ್ಪ 
ಸಿ. ಗೋಪಾಲಪ್ಪ ಬಿನ್‌ ಲ ಕ ಲು 
ಚಿಕ್ಕಮುನಿಯಪ್ಪ 
ಮದನಗಿರಿಯಮ್ಮ ಕೋಂ ಲೇಟ್‌ 
ಜು೦ಜಪ್ಪ, ಕಾಕಪ್ಪ ಬಿನ್‌ ಸಿದ್ದಪ್ಪ, 
ಮುನಿಸಿದ್ದಪ್ಪ ಬಿನ್‌ ಸಿದ್ಧಪ್ಪ, ಮದನಗಿರಿಯಮ್ಮ 
ಮುನಿವೆಂಕಟಪ್ಪ ಬಿನ್‌ ಸಿದ್ಧಪ್ಪ ಕಾಕಪ್ಪ 
ಆರ್‌.ವೆಂಕಟೇಶ್‌ ಬಿನ್‌ ಮುನಿಸಿದ್ದಪ್ಪ 
ತೋಟಿರಾಮಯ್ಣ್ಲ ಮುನಿವಂಕಟಪ 1-19 
10 p ಕ 29/1 ಖುಷ್ಕಿ 77 78/, 78/3 79, 82 78/2ರ ಉಳಿಕೆ 2.95 
ಆರ್‌. ಹನುಮಂತಪ ಬಿನ್‌ ಆರ್‌. ವೆಂಕಟೇಶ್‌ 0-06(ಖ) 
ತೋಟರಾಮಯ್ಯ, ಆರ್‌. ಹನುಮಂತಪ್ಪ 
ಜಿ. ಗು೦ಡಪ್ಪ ಬಿನ್‌ ಲೇಟ್‌ ಜಿ. ಗುಂಡಪ್ಪ 
ಮುನಿಯಲ್ಲಪ್ಪ, ಎಂ. ಸೀನಪ್ಪ 
ಎಂ. ಸೀನಪ್ಪ ಬಿನ್‌ ಲೇಟ್‌ 
ಮುನಿಯಲ್ಲಪ್ಪ 















































ಣ.1೬1. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 































































































೪೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೬ 
ಕಮ ಚಕ್ಕುಬಂಧಿ ಜಮೀನಿನ ಆಕಾರ 
ಸ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ. ನಂ ತರಹೆ 
ಸಂಖ್ಯೆ ಪೂರ್ವ ಸನಂ | ಪಶ್ಚಿಮ ಸ.ನಂ ಉತ್ತರ ಸ.ನಂ ದಕ್ಷಿಣ ಸ.ನಂ ವಿಸ್ತೀರ್ಣ ಎ.ಗುಂ. | ರೂ.ಪೈ 

Il ಆರ್‌.ಶ್ರೀನಿವಾಶ್‌ ಬಿನ್‌ ಎನ್‌. 0-15 
ಆರ್‌.ಶ್ರೀನಿವಾಶ್‌ ಬಿನ್‌ ಎನ್‌. ರಾಮಯ್ಯ 29/2 ಮುಷ್ಠಿ 78 29/ 29/1 29/2 ರ ಉಳಿಕೆ 1.00 
ರಾಮಯ್ಯ ಕಿ 0-04(೨) 
12 ಆರ್‌. ಕೆ. ಶಾಲೆ ಆರ್‌. ಕೆ. ಶಾಲೆ 33ರ ಪೈಕಿ ಮುಷ್ಠಿ ಓಣಿ 38 33ರ ಉಳಿಕೆ 32, 31 1-20 3.00 
13 ಆರ್‌. ಕೆ. ಶಾಲೆ ಆರ್‌. ಕೆ. ಶಾಲೆ 38ರ ಪೈಕಿ ಮುಷ್ಠಿ 33 40 38ರ ಉಳಿಕೆ 39, 32 1-32 3.02 
ಮುಷ್ಠಿ 39ರ ಉಳಿಕೆ 
14 ಆರ್‌. ಕೆ. ಶಾಲೆ ಆರ್‌. ಕೆ. ಶಾಲೆ 40ರ ಪೈಕಿ 38 41 40ರ ಉಳಿಕೆ 1-06 1.69 
15 ಆರ್‌. ಕೆ. ಶಾಲೆ ಆರ್‌. ಕೆ. ಶಾಲೆ 41ರ ಪೈಕಿ ಮುಷ್ಠಿ 40 42 41ರ ಉಳಿಕೆ 41ರ ಉಳಿಕೆ 1-16 2.19 
16 ಆರ್‌. ಕೆ. ಶಾಲೆ ಆರ್‌. ಕೆ. ಶಾಲೆ 42ರ ಪೈಕಿ ಮುಷ್ಠಿ 4] ಹಿನ್ನಕ್ಕಿ ಗಡಿ 40ರ ಉಳಿಕೆ 40ರ ಉಳಿಕೆ 0-22 0.88 
11-21 
ಒಟ್ಟು ವಿಸ್ತೀರ್ಣ 
0-16(ಖ) 
ಘೋಷ್ಟಾರೆ 
ee ಗ್ರಾಮ: ಇಗ್ಗಲೂರು ಗ್ರಾಮ: ರಾಮಕೃಷ್ಣಪುರ ಒಟ್ಟು ವಿಸ್ತೀರ್ಣ 
ವಿಸ್ತೀರ್ಣ ಎ-ಗುಂ ವಿಸ್ತೀರ್ಣ ಎ-ಗುಂ ಎ-ಗುಂ 
ಖುಷ್ಕಿ 3-01 9-36 12-37 
ತರಿ — 0-29 0-29 
ಭಾಗಾಯ್ತು — 0-36 0-36 
ಖರಾಬು 0-20 0-16 0-36 
ಒಟ್ಟು 3-21 11-37 15-18 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಲಲಿತಾ. ಹೆಚ್‌. ಹಂದಿಗೋಳ 
PR.76 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50. 25 ಕಂದಾಯ ಇಲಾಖೆ (ಭೂಸ್ವಾಧೀನ-2 ಮತ್ತು ಪುನರ್ವಸತಿ). 





ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆ೦ಗಳೂರು-59 


